ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 896(937) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ:  ಕುಡಿಯುವವೀರಿನ ಘಟಕಗಳ ಕುರಿತು 
(ಅ) ದಾವಣಗೆರೆ ಜಿಲ್ಲೆಗೆ ಕುಡಿಯುವ ನೀರಿನ (R.೦. Pan!) ಎಷ್ಟು ಘಟಿಕಗಳು ಮಂಜೂರಾಗಿವೆ 
; ಎಷ್ಟು ಘಟಿಕಗಳು ಕಾರ್ಯನಿರ್ವಹಿಸುತ್ತವೆ ; ಪ್ರಾರಂಭವಾಗದೇ ಇರುವ ಘಟಕಗಳು ಎಷ್ಟು ; 


(ಆ) ದಾವಣಗೆರೆ ಜಿಲ್ಲೆಯ ಹುಚ್ಚಲಂ೦ಗಿಪುರ ಗ್ರಾಮಕ್ಕೆ ಎಷ್ಟು ಕುಡಿಯುವ ನೀರಿನ (R.೦. Plant) 
ಘಟಕಗಳು ಮಂಜೂರಾಗಿವೆ ; ಇಲ್ಲವಾದಲ್ಲಿ, ಯಾವಾಗ ಮಂಜೂರು ಮಾಡಲಾಗುವುದು? 


